KA / BG- GPO/ 2515WPP - 47/2009- 2011 


39 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಜನವರಿ ೨೦ , ೨೦೧೧ ( ಪುಷ್ಯ ೩೦ ಶಕ ವರ್ಷ ೧೯೩೨) | ಸಂಚಿಕೆ ೩ 


ಸಂಪುಟ ೧೪೬ 


ಭಾಗ - ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ , ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 

ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು . 


ಸಂ . 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ , ರಾಮನಗರ ಜಿಲ್ಲೆ, ರಾಮನಗರ 

ಈ ತಿದ್ದುಪಡಿ ಅಧಿಸೂಚನೆ ಕ್ರಮಾಂಕ:ಎಲ್ಎಕ್ಯೂಎಸ್‌ಆ‌ :97 / 09 - 10, ದಿನಾಂಕ: 
ರಾಮನಗರ ಜಿಲ್ಲೆ, ರಾಮನಗರ ಇವರ ಪತ್ರದ ಕ್ರಮಾಂಕ : ಎಲ್ಎಕ್ಯೂಎಸ್‌ಆ‌: 97 / 09 -10, ದಿನಾಂಕ:30.04.2010 ರಲ್ಲಿ ಬೆಂಗಳೂರು 
ಮೈಸೂರು ನಡುವೆ ಜೋಡಿ ರೈಲ್ವೆ ಮಾರ್ಗ ನಿರ್ಮಾಣಕ್ಕಾಗಿ ರಾಮನಗರ ತಾಲ್ಲೂಕು, ರಾಮನಗರದ ಹಲವು ಸ. ನಂ . ಜಮೀನುಗಳನ್ನು 
ಭೂಸ್ವಾಧೀನಪಡಿಸಿಕೊಳ್ಳಲು ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಭಾಗ -6, ಪುಟದ ಸಂಖ್ಯೆ:623ರ ದಿನಾಂಕ :20. 05.2010ರಂದು 
ಪ್ರಕಟಿಸಿರುತ್ತದೆ. ಜಂಟಿ ಅಳತೆಯ ವರದಿಯನ್ನು ತಹಶೀಲ್ದಾರ್‌, ರಾಮನಗರ ತಾಲ್ಲೂಕು, ರಾಮನಗರ ಇವರಿಂದ ಪತ್ರದ ಕ್ರಮಾಂಕ: 
ರಾ / ತಾ /ಎಸಿಕ್ಯೂ :13 /10 - 11, ದಿನಾಂಕ: 14 .10 .2010 ರಂದು ಪಡೆಯಲಾಗಿ ಸ. ನಂ . ಗಳಲ್ಲಿ ಅಧಿಸೂಚನೆಯಾಗಿರುವ ಭೂಮಾಲೀಕರು ಜಮೀನುಗಳಿಗೆ 
ಪುರಸಭೆಯಲ್ಲಿ ಖಾತೆಯನ್ನು ಹೊಂದಿ ಮನೆಗಳನ್ನು ನಿರ್ಮಾಣ ಮಾಡಿರುತ್ತಾರೆ ಎಂಬ ವರದಿಯನ್ನು ಅನುಸರಿಸಿ ಸದರಿ ಅಧಿಸೂಚನೆಯನ್ನು ಈ 
ಕೆಳಕಂಡಂತೆ ಓದಿಕೊಳ್ಳುವುದು . 

ಅನುಸೂಚಿ 
ಜಿಲ್ಲೆ: ರಾಮನಗರ 

ತಾಲ್ಲೂಕು: ರಾಮನಗರ ಹೋಬಳಿ: ಕಸಬಾ 

ಗ್ರಾಮ : ರಾಮನಗರ 
4 (1) ಅಧಿಸೂಚನೆ ಹೊರಡಿಸಿರುವುದು 

ಅಧಿಸೂಚನೆಯನ್ನು ಓದಿಕೊಳ್ಳುವುದು 
| ಖಾತೆದಾರರ ಹೆಸರು | | ಸ. ನಂ . | ವಿಸ್ತೀರ್ಣ - ಅನುಭವದಾರರ ಹೆಸರು ಖಾನೇಷ್ ಮಾರಿ | ವಿಸ್ತೀರ್ಣ | ಮರ ಮಾಲ್ಕಿ 
ಎ. ಗುಂ 

ನಂ . 
1. | ಬಸವಣ್ಣ ದೇವರು | 170 | 0 - 04 1. ಕೆಂಪಯ್ಯ ಬಿನ್ ಹೋರಿ|| 163/660ಬಿ | | 0 - 02. 00 | ಗುಡಿಸಲು, 
ಸಿದ್ದಯ್ಯ , 

2 ತೆಂಗು, 
2. ಮಹಮ್ಮದ್ ಆರೀಫ್ | ೨6/4201/4 | 0 - 01.04 [ 2 ಬಾಗೆ. 
ಖುರೇಷಿ ಬಿನ್ ಗಫರ್ ಖುರೇಷಿ, 
3. ಸಲೀಂ ಅಹಮ್ಮದ್ ಬಿನ್ | 93 /4206 0 . 00.04 

ಬಷೀರ್ ಅಹಮ್ಮದ್ 
| ಎಂ . ಅಬ್ದುಲ್ | 171/ 10 - 05 1/2 | 1. ಮಹಮ್ಮದ್ ಆರಿಪ್ ಖುರೇಷಿ | 96/ 420 / ಎ 1 - 00 .12 

ಬಿನ್ ಗಫರ್ ಖುರೇಷಿ, 
2. ಸಾಬಾನ್ ಸಾಹೇಬ್ ಬಿನ್ | 90/ ಎ/ 4206 / 0 - 02. 00 ಶೀಟಿನ ಮನೆ 
ರಹೀಂ ಸಾಬ್ 
3. ಪೈರೋಜ್ ಜಹಾಂ ಕೋಂ | 4205 

0 - 00.04 | ಶೀಟಿನ ಮನೆ 
ಸಮೀವುಲ್ಲಾ 
4. ಮಹಮ್ಮದ್ ಸಾದಿಕ್ ಪಾಷ | 135 / 13/ 41 0 - 01. 08 ಶೀಟು ಮತ್ತು 
ಬಿನ್ ಮಹಮ್ಮದ್ ಗೌಸ್ 

ಹೆಂಚಿನ ಮನೆ 
( ೩೩ ) 


ಖಾದರ್ 


6 ] 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೦ , ೨೦೧೧ 


ಭಾಗ - ೬ 


೫) 


5 . 


ಬಿನ್ 


ಖಾತೆದಾರರ ಹೆಸರು ಸ. ನಂ . | ವಿಸ್ತೀರ್ಣ | ಅನುಭವದಾರರ ಹೆಸರು ಖಾನೇಷ್ ಮಾರಿ ವಿಸ್ತೀರ್ಣ 

ಮರ ಮಾಲ್ಕಿ 
ಎ. ಗುಂ 

ನಂ . 
ಬಸವಣ್ಣ ದೇವರು , | 172 0- 02 1/2 ಸೈಯದ್ ಅಬ್ದುಲ್ ರೆಹಮಾನ್ 376 / 833/ | 0 - 02. 08 
ಸೈಯದ್ 

ಎಂ / 72 
ಅಬ್ದುಲ್ ರೆಹಮಾನ್ 
4 , ಕಾರ್ಯದರ್ಶಿ 173 / 10 - 03 3 /4 | ಕಾರ್ಯ ದರ್ಶಿ ರೇವಣಸಿದ್ದೇಶ್ವರ | 173 / 

0 - 03 .12 
ರೇವಣಸಿದ್ದೇಶ್ವರ 

ದೇವರು , ಶೆಟ್ಟಿಹಳ್ಳಿ ಬೀದಿ, 
ದೇವರು, ಶೆಟ್ಟಿಹಳ್ಳಿ 

ರಾಮನಗರ 
ಬೀದಿ, ರಾಮನಗರ 
ಚಿಕ್ಕಣ್ಣಾಚಾರಿ 173 /2ಎ | 0 - 0 1/2 | 1. ಶೌಕತ್ ಅಹಮ್ಮದ್ ಬಿನ್ | 

0 - 00 .12 
3ಎ 0 - 02 3/4 ಎಂ . ಕದೀರ್ ಅಹಮ್ಮದ್ ಸಾಬ್ , 
73 /2ಎ 2. ಮಹಮ್ಮದ್ ಅಕ್ರಮ್ ಬಿನ್ | 18 / 4156ಎ 0 - 02.08 ಹೆಂಚು, 
3ಬಿ ಅಬ್ದುಲ್ ಸಲಾಂ 

ಆರ್‌ಸಿಸಿ 
| ಕೆಂಪಯ್ಯ ಉI | 177 10- 05 1/2 | 1. ಬಿ. ಎಸ್ . ನಾಗರತ್ನಮ್ಮ ಕೋಂ | 177 

1 - 20. 00 
ಪಾಪಣ್ಣ 

ಸಿ.ಹೊನ್ನೇಗೌಡ 
ಹೋರಿಸಿದ್ದೇಗೌಡ, 2 . ಪುಟ್ಟತಾಯಮ್ಮ ಕೋಂ ಲೇ ।। 

16 ತೆಂಗು 
ಬಿ.ಎಸ್. ನಾಗರತ್ನಮ್ಮ 

ಕೆಂಪಯ್ಯ ಉ || ಪಾಪಣ್ಣ 
ಕೋಂ 
ಹೊನ್ನೇಗೌಡ, 
ಪುಟ್ಟತಾಯಮ್ಮ 
ಕೋಂ ಲೇ । ಕೆಂಪಯ್ಯ 
ಉI ಪಾಪಣ್ಣ 
ಒಟ್ಟು | 1 - 39 

ಒಟ್ಟು | 1 - 38.08 

ಜಿಲ್ಲಾಧಿಕಾರಿಗಳು , 
ಪಿ . ಆರ್‌.453 

ರಾಮನಗರ ಜಿಲ್ಲೆ, ರಾಮನಗರ . 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ತುಮಕೂರು ಜಿಲ್ಲೆ , ತುಮಕೂರು 

ಈ ತಿದ್ದುಪಡಿ ಅಧಿಸೂಚನೆ 
ಪ್ರಕರಣ 

ಎಸ್‌ಆರ್‌/26/ 2010 - 11, ದಿನಾಂಕ:2ನೇ ಡಿಸೆಂಬರ್ , 2010 
ಭೂ ಸ್ವಾಧೀನ ಕಾಯಿದೆ 1894 ( ಸೆಂಟ್ರಲ್ ಕಾಯಿದೆ 1894) ರಂತೆ ವಿಧಿ 4(1) ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಯೂ :ಎಸ್ ಆರ್:47 /09 -10 
ದಿನಾಂಕ:19.11.2009 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಇವರಿಂದ ಅನುಮೋದಿಸಿದ್ದು , ಸದರಿ ಅಧಿಸೂಚನೆಯು ದಿನಾಂಕ:14.01.2010ರಂದು 
ಕರ್ನಾಟಕ ರಾಜ್ಯಪತ್ರದ ಪುಟ 35 ರಿಂದ 45 ವರೆಗೆ ಭಾಗ -6 ರಲ್ಲಿ ಚಿಕ್ಕಯಡಿಯೂರು, ನಾಗೇಗೌಡನ ಬ್ಯಾಲ, ಶೆಟಗೊಂಡನಹಳ್ಳಿ, ಮಲ್ಲೂರು ಗ್ರಾಮದ 
ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತದೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ 
ಮಾಡಲಾಗಿದೆ. 


ಅನುಸೂಚನೆ 


ಜಿಲ್ಲೆ: ತುಮಕೂರು 


೫) 


ಸ. ನಂ . 


ಹೋಬಳಿ: ಸಿ . ಎಸ್ . ಪುರ 

ತಾಲ್ಲೂಕು: ಗುಬ್ಬಿ 

ಗ್ರಾಮ : ಚಿಕ್ಕಯಡಿಯೂರು 
ಹೋಬಳಿ: ಮಾಯಸಂದ್ರ 

ತಾಲ್ಲೂಕು: ತುರುವೇಕೆರೆ | ಗ್ರಾಮ : ನಾಗೇಗೌಡನ ಬ್ಯಾಲ, 

ಮಲ್ಲೂರು, ಶೆಟ್ಟಿಗೊಂಡನಹಳ್ಳಿ 
4 ( 1 ) ರಂತೆ ಪ್ರಕಟವಾಗಿರುವುದು 

ತಿದ್ದುಪಡಿಯಾಗಿರುವುದು 
ತರಹ ವಿಸ್ತೀರ್ಣ ಸ . ನಂ . ತರಹ 

ವಿಸ್ತೀರ್ಣ 
5 
ಗ್ರಾಮ : ಚಿಕ್ಕಯಡಿಯೂರು 
| ಖುಷಿ | 0 -19 | 28 | ಖುಷಿ 

0 - 13 
| ಖುಷಿ | 0 - 30 | 29 | ಖುಷಿ | 0 -18 


|- 


3 


- 


28 
29 


2. | 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೦ , ೨೦೧೧ 


೩೫ 


6 


ಖುಷಿ 


ಖುಷ್ಠಿ 
ಖುಷ್ಠಿ 


ಖುಷ್ಠಿ 


65 
64 


ಖುಷ್ಠಿ 
ಖುಷ್ಠಿ 


ಖುಷ್ಠಿ 


ಖುಷ್ಠಿ 


ಖುಷ್ಠಿ 
ಖುಷಿ 


ಖುಷಿ 


1 - 12 


ಖುಷ್ಠಿ 


ಖುಷ್ಠಿ 


ಖುಷ್ಠಿ 


84 


ಖುಷಿ 


4 (1) ರಂತೆ ಪ್ರಕಟವಾಗಿರುವುದು 

ತಿದ್ದುಪಡಿಯಾಗಿರುವುದು 
ತರಹ ವಿಸ್ತೀರ್ಣ ಸ. ನಂ . ತರಹ 

ವಿಸ್ತೀರ್ಣ 
4 . 
ಖುಷಿ 0 - 24 30 | 

0 -13 
0 - 14 

ಖುಷಿ 

0 - 10 
0 - 22 

0 - 13 
ಖುಷಿ 0 - 25 

ಖುಷಿ 

0 - 16 
ಖುಷಿ 0 - 13 | 

ಖುಷಿ 

0 - 06 
ಖುಷಿ 1 - 06 39 | ಖುಷಿ 

0 - 27. 
ಗ್ರಾಮ : ನಾಗೇಗೌಡನ ಬ್ಯಾಲ 
ಖುಷಿ 1 - 03 | 65 | ಖುಷಿ 

0 - 36 
ಖುಷಿ - 0 - 03 | 64 | ಖುಷಿ 

0 - 02 
104 | 

0 - 30 104 ಖುಷಿ 

0 - 28 
19 . 108 0 - 20 | 108 | ಖುಷಿ 

0 - 17 
20. 107 

0 - 17 107 

0 - 14 
ಗ್ರಾಮ : ಶೆಟ್ಟಿಗೊಂಡನಹಳ್ಳಿ 
22 . ಖುಷಿ | 0 - 03 

0 - 02 
11 / 

0 - 27 
11/ 2 

0 - 25 
107 

0 - 26 107 

0 - 22 
90 

0 - 11 90 / ಖುಷಿ 

0 - 09 
ಖುಷ್ಠಿ 0 - 39 84 /5 

0 - 23 
84 /6 

0 - 16 
87 / 

1 - 16 87 

0 - 23 
87 /3 

0 - 20 
87 /6 

0 - 13 
101 

0 - 14 101 

0 - 14 
42. | 77 | ಖುಷಿ 

1 - 18 | 77 | ಖುಷಿ 

0 - 20 
ಗ್ರಾಮ : ಮಲ್ಲೂರು 
| 50. | 49 /5 ಖುಷಿ | 1 - 01 | 49 /5 | ಖುಷಿ | 1 - 00 

ಜಿಲ್ಲಾಧಿಕಾರಿಗಳು , 
ಪಿ . ಆರ್‌ . 462 

ತುಮಕೂರು ಜಿಲ್ಲೆ, ತುಮಕೂರು. 
ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಕಾಯ್ದೆ ಕಲಂ 6(1)ರ ತಿದ್ದುಪಡಿ ಅಧಿಸೂಚನೆ 

ಕಂಇ 85 ಭೂಸ್ವಾತು 2010 , ದಿನಾಂಕ:22ನೇ ಡಿಸೆಂಬರ್ , 2010 
ಭೂಸ್ವಾಧೀನ ಕಾಯ್ದೆ ಕಲಂ 6(1) ರ ಪ್ರಕರಣದ ಮೇರೆಗೆ ಅಧಿಸೂಚನೆ ಸಂಖ್ಯೆ ಕ್ರಮಾಂಕ: ಕಂಇ: 33: ಭೂಸ್ವಾತು:2010 , 
ದಿನಾಂಕ: 15 .09. 2010ರಂತೆ ಸರ್ಕಾರದಿಂದ ಅನುಮೋದನೆಯಾಗಿದ್ದು, ಸದರಿ ಅಧಿಸೂಚನೆಯು ದಿನಾಂಕ:28.10 .2010 ರಂದು ತುಮಕೂರು ಜಿಲ್ಲೆ, 
ಮಧುಗಿರಿ ತಾಲ್ಲೂಕು ಮಿಡಿಗೇಶಿ ಹೋಬಳಿ, ನೀಲಿಹಳ್ಳಿ ಗ್ರಾಮದಲ್ಲಿ ರಸ್ತೆ ನಿರ್ಮಾಣಕ್ಕಾಗಿ ಭೂಸ್ವಾಧೀನಪಡಿಸಿಕೊಳ್ಳುವುದಕ್ಕಾಗಿ ಪ್ರಕಟಗೊಂಡಿರುತ್ತದೆ. 
ಸದರಿ ಅಧಿಸೂಚನೆಯಲ್ಲಿ ಕಣ್ಣಪ್ಪಿನಿಂದ ಅಧಿಸೂಚನೆ ಗ್ರಾಮ , ಹೋಬಳಿ, ತಾಲ್ಲೂಕು, ಜಿಲ್ಲೆ, ಮುದ್ರಣವಾಗದೆ ಅಧಿಸೂಚನೆ ಹಾಗೂ ಗೆಜೆಟ್ ಪ್ರತಿ 
ಪ್ರಕಟವಾಗಿದ್ದು ಈ ಕೆಳಕಂಡಂತೆ ತಿದ್ದುಪಡಿ ಮಾಡಲಾಗಿದೆ. 

ಅನುಸೂಚಿ 
ಜಿಲ್ಲೆ : ತುಮಕೂರು ತಾಲ್ಲೂಕು: ಮಧುಗಿರಿ 

ಹೋಬಳಿ : ಮಿಡಿಗೇಶಿ ಗ್ರಾಮ : ನೀಲಿಹಳ್ಳಿ 
ತಪಶೀಲಿನ ಮೇಲೆ ಈ ರೀತಿ ಓದಿಕೊಳ್ಳುವಂತೆ ತಿದ್ದುಪಡಿ ಮಾಡಲಾಗಿದ್ದು , ಉಳಿದಂತೆ ಅಧಿಸೂಚನೆಯಲ್ಲಿರುವಂತೆ ಗೆಜೆಟ್‌ನಲ್ಲಿ 
ಪ್ರಕಟವಾಗಿರುವ ಎಲ್ಲಾ ಅಂಶಗಳು ಯಾವುದೇ ಬದಲಾವಣೆಯಿಲ್ಲದೆ ಸರಿಯಾಗಿರುತ್ತವೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವೆಂಕಟೇಶಮೂರ್ತಿ 
ಪಿ . ಆರ್.1 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಭೂಸ್ವಾಧೀನ- 2 ಮತ್ತು ಪುನರ್ವಸತಿ) 


ಖುಷ್ಠಿ 


ಖುಷಿ 


41 . 


ಖುಷ್ಠಿ 


ಖುಷ್ಟಿ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೦, ೨೦೧೧ 

ಭಾಗ- ೬ 
ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆರವರ ಕಾರ್ಯಾಲಯ 

ಭೂ ಅರ್ಜನೆ ಅಧಿನಿಯಮದ 48(1) ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 

ಪ್ರಕರಣ ಸಂಖ್ಯೆ: ಎಲ್.ಎ. ಕ್ಯೂ / ವಿವ / 81 / 2009 -10, ದಿನಾಂಕ:7ನೇ ಡಿಸೆಂಬರ್, 2010 
ಕರ್ನಾಟಕ ಸರ್ಕಾರದ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ, 1984 (ಕೇಂದ್ರ ಅಧಿನಿಯಮ ಸಂಖ್ಯೆ:1, 1894) ಕಲಂ 48(1) ರಂತೆ ದತ್ತವಾದ ಅಧಿಕಾರದನ್ವಯ 2009- 10 ಸಾಲಿನಲ್ಲಿ ಹರಪನಹಳ್ಳಿ ಪಟ್ಟಣದಲ್ಲಿ 
ಅತೀವೃಷ್ಟಿಯಿಂದ ಹಾನಿಗೊಳಗಾದ ನಿರಾಶ್ರಿತ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸುವ ಉದ್ದೇಶಕ್ಕಾಗಿ ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಜಮೀನುಗಳನ್ನು ಭೂ ಮಾಲೀಕರಿಂದ ಕ್ರಯಕ್ಕೆ ತೆಗೆದುಕೊಂಡಿರುವುದರಿಂದ, ಸದರಿ 
ಜಮೀನುಗಳಿಗೆ ಅನ್ವಯಿಸುವಂತೆ ಮಾತ್ರ ಭೂ ಅರ್ಜನೆ ಅಧಿನಿಯಮ, ಕಲಂ 4(1) ರ ಪ್ರಕಾರ ಹೊರಡಿಸಲಾದ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಯೂ /ವಿವ/81/09 -10 ದಿನಾಂಕ:20. 11.2009ರಂತೆ ಕರ್ನಾಟಕ ರಾಜ್ಯಪತ್ರ ಭಾಗ - 6 
ಪುಟಸಂಖ್ಯೆ:1278 ಮತ್ತು 1279 ದಿನಾಂಕ:26.11.2009ರಲ್ಲಿ ಪ್ರಕಟಗೊಂಡ ಅಧಿಸೂಚನೆಯನ್ನು ಹಿಂದಕ್ಕೆ ಪಡೆಯಲಾಗಿದೆ ಎಂದು ಈ ಮೂಲಕ ತಿಳಿಯಪಡಿಸಲಾಗಿದೆ. 

ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಪನಹಳ್ಳಿ 

ಹೋಬಳಿ: ಕಸಬಾ 

ಗ್ರಾಮ : ಹರಪನಹಳ್ಳಿ 
ಖಾತೆದಾರರ - ಅನುಭವದಾರರ - ಹಿತಾಸಕ್ತಿ | ತರಹ 

ಚಕ್ಕುಬಂದಿ 

ಅಗತ್ಯವಾದ ಆಕಾರ 
ಸಂ . | ಹೊಂದಿರುವವರ ಹೆಸರು ಪೂರ್ವ ಪಶ್ಚಿಮ 

ದಕ್ಷಿಣ ಅಂದಾಜು ವಿಸ್ತೀರ್ಣ 
ಸ. ನಂ . ಸ. ನಂ . ಸ. ನಂ . 

ಎ . ಸೆಂ . 


೫) 


ಸರ್ವೆ 


ಉತ್ತರ 


ರೂ . ಪೈ . 


| 


| 


5 


|ಹ 


/ 


1. 


. 


೩ 


588 / ಎ 


588ಸಿ 


594 


589 


ಹ. ಹಳ್ಳಿ - ಹರಿಹರ 


2 .88 


3 . 69 


587ಬಿ 


ಖುಷಿ 


597 / ಬಿ 


| 


598 


| 


597ಎ/2 


ಹ. ಹಳ್ಳಿ - ಹರಿಹರ ರಸ್ತೆ 


ಹಳ್ಳ 


1 . 05 


0 . 63 


ಇಜೇರಿ ಪದ್ಮರಾಜ ಬಿನ್ ಧನ್ಯಕುಮಾರ 
ಇಜೇರಿ ಹುಬ್ಬಳ್ಳಿ 
ಶ್ರೀಮತಿ ರುಕ್ಕವ್ವ ಕೋಂ ಚಂದ್ರನಾಥ ಬೀಳಗಿ 
ಮಹಾವೀರಗಲ್ಲಿ ಹುಬ್ಬಳ್ಳಿ 
ಎಸ್.ಕೆ, ದಿಲ್‌ಶಾದ್ ಬಿ . ಕೋಂ ಲೇಟ್ 
ಎಸ್ .ಕೆ. ಅಲ್ಲಾಭಕ್ತಿ 


ಖುಷಿ 


597 / ಎ2 


597ಬಿ 


597ಎl 


ಹ. ಹಳ್ಳಿ - ಹರಿಹರ ರಸ್ತೆ 


ಹಳ್ಳ 


2 . 15 


1 .29 


ಒಟ್ಟು 


6 .08 | 5.61 

ಜಿಲ್ಲಾಧಿಕಾರಿಗಳು, 
ದಾವಣಗೆರೆ ಜಿಲ್ಲೆ , ದಾವಣಗೆರೆ . 


ಪಿ . ಆರ್ .455 


ಕಂದಾಯ ಸಚಿವಾಲಯ 
ಭೂ ಅರ್ಜನೆ ಅಧಿನಿಯಮದ 6(1) ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ 45 / ಭೂಸ್ಕಾಚ/ 2010 , ದಿನಾಂಕ:8ನೇ ಡಿಸೆಂಬರ್ , 2010 


ಈ ಮೂಲಕ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಚಿತ್ರದುರ್ಗ ತಾಲ್ಲೂಕು ಕಸಬ ಹೋಬಳಿ ಗೊಡಬನಾಳ್ ಗ್ರಾಮದ ಜಮೀನುಗಳ ಮೂಲಕ ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಭೀಮಸಮುದ್ರ ಕೆರೆಗೆ ನೀರು 


ಕ್ರೋಢೀಕರಿಸುವ ಸಲುವಾಗಿ ಪೂರಕ ನಾಲಾ ನಿರ್ಮಾಣ ಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು ಚಿತ್ರದುರ್ಗ ಜಿಲ್ಲಾಧಿಕಾರಿಗಳು , ಚಿತ್ರದುರ್ಗ ಜಿಲ್ಲಾ ಚಿತ್ರದುರ್ಗ ಇವರು ಭೂಸ್ವಾಧೀನ ಕಾಯ್ದೆ 1894ರ ಕಲಂ 4 (1) ರ ಮೇರೆಗೆ ಅಧಿಸೂಚನೆ 
ನಂ .ಎಲ್ಎಕ್ಯೂ :ಎಸ್‌ಆ‌:58/08 - 09 ದಿನಾಂಕ:26.11.2009 ರನ್ವಯದ ಪ್ರಕಟಿಸಲಾಗಿದ್ದರಿಂದ 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೦ , ೨೦೧೧ 

೩೭ 
ಮತ್ತು ಕರ್ನಾಟಕ ಭೂಸ್ವಾಧೀನ ಕಾಯ್ದೆ 13 /1991 ರನ್ವಯ ತಿದ್ದುಪಡಿಯಿಂದ ಅರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894(1)ರ 5ಎ ಪ್ರಕರಣದ (2) ನೇ ಉಪಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಗಳು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ ಮೇಲೆ 
ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪವಿಭಾಗಾಧಿಕಾರಿಗಳು, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ, ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಗಳ ಪ್ರಕಾರ್ಯವನ್ನು 
ನಿರ್ವಹಿಸಲು ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶಗಳನ್ನು ಪಡೆದುಕೊಳ್ಳಲು ಸದರಿ 
ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 


ಸದರಿ ಭೂಮಿಗಳ ನಕಾಶೆಯನ್ನು ಪರಿಶೀಲನೆಗಾಗಿ ಉಪವಿಭಾಗಾಧಿಕಾರಿ ಮತ್ತು ಭೂ ಅರ್ಜನೆ ಅಧಿಕಾರಿ , ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಕಾದಿರಿಸಲಾಗಿದೆ. 


ಅನುಸೂಚಿ 


ಜಿಲ್ಲೆ: ಚಿತ್ರದುರ್ಗ 


ಹೋಬಳಿ: ಕಸಬಾ 


ತಾಲ್ಲೂಕು: ಚಿತ್ರದುರ್ಗ 

ಅನುಭವದಾರರ 


ಖಾತೆದಾರರ 


ಗ್ರಾಮದ ಹೆಸರು 


ಸ. ನಂ . 


ತರಹ 


) 


ಹೆಸರು/ ವಿಳಾಸ 


ಹೆಸರು 


ಗ್ರಾಮ : ಗೊಡಬನಾಳ್ 
ಚಕ್ಕುಬಂದಿ 

ಭೂ ಸ್ವಾಧೀನ ಜಮೀನಿನ 
ಪೂರ್ವ | ಪಶ್ಚಿಮ | ಉತ್ತರ | ದಕ್ಷಿಣ | ವಿಸ್ತೀರ್ಣ ಆಕಾರ 

( ಎ. ಗು .) ( ರೂ . ವೈ .) 
7 . 

10 

- 12 


S 


9 . 


11 


ಹನುಮವ್ವ ಕೋಂ ಚನ್ನವೀರಪ್ಪ 


ಹನುಮವ್ವ ಕೋಂ ಚನ್ನವೀರಪ್ಪ 


ಗೋಡಬನಾಳ್ 


111 /3ಪಿ5 | 


ಖುಷ್ಟಿ | 


109 


111 / 


111 /2 


111 /3 


2 - 05 


2 - 57 


ಉಳಿಕೆ 


ಉಳಿಕೆ 


2. ತಿಪ್ಪಣ್ಣ ಬಿನ್ ಸಿದ್ದಪ್ಪ 


ತಿಪ್ಪಣ್ಣ ಬಿನ್ ಸಿದ್ದಪ್ಪ 


ಗೊಡಬನಾಳ್ 


111 /3b4 


ಖುಷಿ 


109 / 


111 /lಎ 


111 /3 


111 /3 


0 - 20 | 


0 - 61 


ಉಳಿಕೆ 


ಉಳಿಕೆ 


3. 


| ಗೋಡಬನಾಳ್ 


11 /lಎ 


ಖುಷಿ 


111 / 3 


ಬಿ . ಜಿ . 


111 /3 


111 / 3 


2 - 25 . 


3 - 18 


ಎಂ . ಚಂದ್ರಪ್ಪ ಬಿನ್ ಮುದ್ದೀರಪ್ಪ 
ಎಂ . ಗುರುಶಾಂತಪ್ಪ ಬಿನ್ ಬಸಪ್ಪ 


ಎಂ . ಚಂದ್ರಪ್ಪ ಬಿನ್ ಮುದ್ದೀರಪ್ಪ 
ಎಂ . ಗುರುಶಾಂತಪ್ಪ ಬಿನ್ ಬಸಪ್ಪ 


111 /jಬಿಪಿ1 


ಹಳ್ಳಿಗಡಿ 


ಉಳಿಕೆ 


ಉಳಿಕೆ 


lillಎ 


1111 


ಬಿಪಿ1 


ಗೊಡಬನಾಳ್ 


109 / 


ಖುಷಿ 


109 / 


111/3 


1090 


109/2 


3 - 30 


5 - 07 


ಪಿ . ಬಿ. ಚಂದ್ರಪ್ಪ ಬಿನ್ ಬಸಪ್ಪ 
ಪಿ.ಬಿ. ರಮೇಶಪ್ಪ ಬಿನ್ ಬಸಪ್ಪ 
ದೇವಮ್ಮ ತಾಯಿ ಈರವ್ವ 


ಪಿ. ಬಿ. ಚಂದ್ರಪ್ಪ ಬಿನ್ ಬಸಪ್ಪ 
ಪಿ. ಬಿ. ರಮೇಶಪ್ಪ ಬಿನ್ ಬಸಪ್ಪ 
ದೇವಮ್ಮ ತಾಯಿ ಈರವ್ವ 


ಉಳಿಕೆ 


ಗೋಡಬನಾಳ್ 


109 / 2 


ಖುಷ್ಠಿ 


109 / 3 


ಉಳಿಕೆ 


109 / 


| 


108 


| 


5 - 12 


2 - 15 


109 / 2 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೦ , ೨೦೧೧ 
ಅನುಭವದಾರರ 

ಗ್ರಾಮದ ಹೆಸರು | ಸ. ನಂ . ತರಹ 


ಖಾತೆದಾರರ 


ಚಕ್ಕುಬಂದಿ 


ಹೆಸರು/ ವಿಳಾಸ 


ಹೆಸರು 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


ಭೂ ಸ್ವಾಧೀನ ಜಮೀನಿನ 
ವಿಸ್ತೀರ್ಣ 

ಆಕಾರ 
( ಎ. ಗು .) . | ( ರೂ . ವೈ.) 
- 11 


- 


3 


4 


- 5 


| 


6 


| 


7 


8 


| 


9 


| 


10 


- 12 


6. | ಬೈರಪ್ಪ ಬಿನ್ ಸಿದ್ದಲಿಂಗಪ್ಪ 


ಬೈರಪ್ಪ ಬಿನ್ ಸಿದ್ದಲಿಂಗಪ್ಪ 


ಗೊಡಬನಾಳ್ 


109 / 3 


ಖಷ್ಠಿ 


109 / 2 


109 /3 


| 


ಕೆರೆ 


0 - 13 


0 - 44 


109 / 3 
ಉಳಿಕೆ 


ಜುಮ್ರಾ 

14 - 25 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವೆಂಕಟೇಶಮೂರ್ತಿ 
ಪಿ .ಆರ್.474 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ (ಭೂಸ್ವಾಧೀನ-2 ಮತ್ತು ಪುನರ್ವಸತಿ) 
ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆರವರ ಕಾರ್ಯಾಲಯ 

ಭೂ ಅರ್ಜನೆ ಅಧಿನಿಯಮದ 48 (1) ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 

ಪ್ರಕರಣ ಸಂಖ್ಯೆ : ಎಲ್ . ಎ. ಕ್ಯೂ / ವಿವ/ 85 / 09 - 10 , ದಿನಾಂಕ:24ನೇ ಡಿಸೆಂಬರ್ , 2010 
ಕರ್ನಾಟಕ ಸರ್ಕಾರದ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ , 1984 (ಕೇಂದ್ರ ಅಧಿನಿಯಮ ಸಂಖ್ಯೆ:1, 1894) ಕಲಂ 48 (1) ರಂತೆ ದತ್ತವಾದ ಅಧಿಕಾರದನ್ವಯ 2009 -10ನೇ ಸಾಲಿನಲ್ಲಿ ಹರಪನಹಳ್ಳಿ ಪಟ್ಟಣದಲ್ಲಿ 
ಅತೀವೃಷ್ಟಿಯಿಂದ ಹಾನಿಗೊಳಗಾದ ನಿರಾಶ್ರಿತ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸುವ ಉದ್ದೇಶಕ್ಕಾಗಿ ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಜಮೀನಿಗೆ ಅನ್ವಯಿಸುವಂತೆ ಭೂ ಅರ್ಜನೆ ಅಧಿನಿಯಮ ಕಲಂ 4 (1) ರ ಪ್ರಕಾರ 
ಹೊರಡಿಸಲಾದ ಅಧಿಸೂಚನೆ ಸಂಖ್ಯೆ : ಎಲ್‌ಎಕ್ಯೂ /ವಿವ/ 85 /09 -10 ದಿನಾಂಕ:02.12 .2009ರಂತೆ ಕರ್ನಾಟಕ ರಾಜ್ಯಪತ್ರ ಭಾಗ - 6 ಪುಟಸಂಖ್ಯೆ: 1381, 1382 ದಿನಾಂಕ: 10.12 .2009ರಲ್ಲಿ ಪ್ರಕಟಗೊಂಡ ಅಧಿಸೂಚನೆಯನ್ನು ಹಿಂದಕ್ಕೆ 
ಪಡೆಯಲಾಗಿದೆ ಎಂದು ಈ ಮೂಲಕ ತಿಳಿಯಪಡಿಸಲಾಗಿದೆ. 

ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಪನಹಳ್ಳಿ 

ಹೋಬಳಿ: ಕಸಬಾ 

ಗ್ರಾಮ : ಹರಪನಹಳ್ಳಿ 
ಖಾತೆದಾರರ - ಅನುಭವದಾರರ - ಹಿತಾಸಕ್ತಿ ತರಹ ಸರ್ವೆ ನಂ . 

ಚಕ್ಕುಬಂದಿ 

ಅಗತ್ಯವಾದ ಆಕಾರ 
ಸಂ . | ಹೊಂದಿರುವವರ ಹೆಸರು 

ಪೂರ್ವ ಪಶ್ಚಿಮ ಉತ್ತರ 

ದಕ್ಷಿಣ ಅಂದಾಜು ವಿಸ್ತೀರ್ಣ ರೂ . ವೈ . 
ಸ. ನಂ . ಸ. ನಂ . ಸ. ನಂ . 

ಸ. ನಂ . 


( 


ಎ . ಸೆಂ . 
9 


- 


2 


10 


1. 


| 


ಹುಲ್ಲುಮನಿ ಇಮಾಮ್‌ಸಾಬ್ ಬಿನ್ ದಾದೇಸಾಬ್ 


ಖುಷ್ಠಿ 


589 


587ಎ 


593 


587ಎ 


588ಎ 


2 . 40 


3. 00 


594 


ఒట్టు 


2 .40 

3 .00 
ಜಿಲ್ಲಾಧಿಕಾರಿಗಳು, 
ದಾವಣಗೆರೆ ಜಿಲ್ಲೆ, ದಾವಣಗೆರೆ . 


ಪಿ . ಆರ್‌ .476 


ಭಾಗ - ೬ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೦ , ೨೦೧೧ 

ಕಂದಾಯ ಸಚಿವಾಲಯ 

ಅಧಿಸೂಚನೆ 

ನಮೂನೆ 29 
68ನೇ ಪ್ರಕರಣದ ( 5) ನೇ ಉಪ- ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96 

ಸಂಖ್ಯೆ: ಆರ್‌ಡಿ 31 ಎಲ್‌ಜಿಸಿ 2014, ಬೆಂಗಳೂರು, ದಿನಾಂಕ:10ನೇ ಡಿಸೆಂಬರ್ , 2010 
ಕರ್ನಾಟಕ ಭೂಕಂದಾಯ ಅಧಿನಿಯಮ 1964 68ನೇ ಪ್ರಕರಣದ (1) ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, 
ಸದರಿ ಪ್ರಕರಣದ (1) ನೇ ಉಪಪ್ರಕರಣದ ಮೇರೆಗೆ ಹೊರಡಿಸಿದ ದಿನಾಂಕ:18.05.2010ರ ನಂ . ಎಲ್‌ಎನ್‌ಡಿ/ಸಿಆ‌ :243 /09 -10ರ ಅನುಸೂಚಿಯಲ್ಲಿ 
ನಿರ್ದಿಷ್ಟಪಡಿಸಿದ ಮತ್ತು ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸಾರ್ವಜನಿಕ ರಸ್ತೆಯ ಭಾಗವನ್ನು ಸಾರ್ವಜ 
ದಾಖಲೆಗಳನ್ನು ಮತ್ತು ಜಿಲ್ಲೆಯ ಡೆಪ್ಯೂಟಿ ಕಮೀಷನರ್‌ ವರದಿಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿದ ತರುವಾಯ, ಸಾರ್ವಜನಿಕ ರಸ್ತೆಯ ಭಾಗವನ್ನು 
ಅಥವಾ ಅದರ ಮೇಲಿನ ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕುದೆಂದು ಈ ಮೂಲಕ ಘೋಷಿಸಿದೆ. 

ಅನುಸೂಚಿ 
ರಸ್ತೆಯ ಭಾಗವಿರುವ ಗ್ರಾಮ ಅಥವಾ ಗ್ರಾಮಗಳು ಉಳ್ಳಾರ್ತಿ ಕಾವಲು ಸ . ನಂ .1 
ತಾಲ್ಲೂಕು 

ಚಳ್ಳಕೆರೆ 

ಚಿತ್ರದುರ್ಗ 
ರಸ್ತೆ ಅಥವಾ ರಸ್ತೆಯ ಭಾಗದ ವಿವರಣೆ 

ಚಳ್ಳಕೆರೆ - ಮೈಲನಹಳ್ಳಿ - ಓಬಳಾಪುರ ಎಂಡಿಆರ್ ರಸ್ತೆ 

ಚಳ್ಳಕೆರೆ - ಕಲ್ಯಾಣದುರ್ಗ ಸಂಪರ್ಕಿಸುವುದು 
ರಸ್ತೆಯ ಅಂದಾಜು ವಿಸ್ತೀರ್ಣ 

30 ಅಡಿ ಅಗಲ 4 ಕಿ. ಮೀ . ಉದ್ದದ ರಸ್ತೆ 
ಚೆಕ್ಕುಬಂದಿ 

ಪೂರ್ವಕ್ಕೆ : ಉಳ್ಳಾರ್ತಿ ಕಾವಲು ಸ. ನಂ .1ರ ಜಮೀನು 
ಪಶ್ಚಿಮಕ್ಕೆ: ಉಳ್ಳಾರ್ತಿ ಕಾವಲು ಸ. ನಂ .1ರ ಜಮೀನು 
ಉತ್ತರಕ್ಕೆ: ಸ. ನಂ .473, 472 , 469, 468, 467, 461 , 460, 457 , 456, 455, 454, 
451, 433 , 432 , 429, 428 , 419 , 418 , 408 , 396 
ದಕ್ಷಿಣಕ್ಕೆ : ಉಳ್ಳಾರ್ತಿ ಕಾವಲು ಸ. ನಂ .1ರ ಜಮೀನು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್. ಜೆ. ಲಕ್ಷ್ಮೀನಾರಾಯಣ 
ಪಿ .ಆರ್‌.470 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 3) 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 69 ಎಲ್‌ಆರ್‌ಎಂ 2010 , ಬೆಂಗಳೂರು, ದಿನಾಂಕ:2ನೇ ಡಿಸೆಂಬರ್, 2010 

ವರ್ಕ್, ಮುದ್ದಾಪುರ , ಬಾಗಲಕೋಟೆ ಜಿಲ್ಲೆ, ಇವರಿಗೆ ಮುಧೋಳ ತಾಲ್ಲೂಕಿನ ಮುದ್ದಾಪುರ, ಮೆಟ್‌ಗುಡ್ ಮತ್ತು 
ಹಲಕಿ ಗ್ರಾಮಗಳ ವಿವಿಧ ಸರ್ವೆ ನಂಬರ್‌ಗಳಲ್ಲಿ ಒಟ್ಟು 588 ಎಕರೆ 32 ಗುಂಟೆ ಜಮೀನನ್ನು ಕೈಗಾರಿಕಾ ಉದ್ದೇಶಕ್ಕಾಗಿ ಅಂದರೆ ಸಿಮೆಂಟ್ ಉತ್ಪಾದನಾ 
ಘಟಕ ಸ್ಥಾಪಿಸುವ ಸಲುವಾಗಿ ಅರ್ಜಿ ನಮೂನೆ 15 - ಎ ಮತ್ತು ನಮೂನೆ 15 - ಎಎ ರಲ್ಲಿನ ಮಾಹಿತಿಗಳನ್ನು ಅನುಸರಿಸಿ ಜಿಲ್ಲಾಧಿಕಾರಿ, ಬಾಗಲಕೋಟೆ 
ಜಿಲ್ಲೆ , ಇವರು ಪ್ರಸ್ತಾಪಿತ ಮೇಲ್ಕಂಡ ಜಮೀನುಗಳನ್ನು ಖರೀದಿಸಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109 (1)ರಡಿ ಅನುಮೋದನೆ / 
ವಿನಾಯಿತಿ ನೀಡಲು ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ . 

ಪ್ರಸ್ತಾಪಿತ ಜಮೀನನ್ನು ಖರೀದಿಗೆ ಪಡೆಯಲು ಖಾತೆದಾರರಿಂದ ವ್ಯವಹರಿಸಿಕೊಂಡಿದ್ದು ಹಾಗೂ ಸದರಿ ಜಮೀನು ಕರ್ನಾಟಕ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ ಪಂಗಡ ( ಪಿ. ಟಿ.ಸಿ.ಎಲ್.) ಅಧಿನಿಯಮ 1978 , ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿಗಳು ಹಾಗೂ ಇನ್ನಿತರ ಪರಭಾರೆ 
ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ರಾಜ್ಯ ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿಯ ಮೇಲೆ ಕಾರಣಗಳನ್ನು ದಾಖಲಿಸಿ ನಿರ್ದಿಷ್ಟ ಉದ್ದೇಶಕ್ಕಾಗಿ ಎಷ್ಟೇ ವಿಸ್ತೀರ್ಣದ ಭೂಮಿಯನ್ನು 
ಷರತ್ತು ಮತ್ತು ನಿಬಂಧನೆಗಳನ್ನು ವಿಧಿಸಿ ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961ರ ಕಲಂ 63, 79ಎ , 79ಬಿ ಅಥವಾ 80ರ ಅವಕಾಶಗಳಿಂದ 
ವಿನಾಯಿತಿ ನೀಡಲು ಸದರಿ ಅಧಿನಿಯಮದ ಕಲಂ 109 (1ಎ) ರಡಿ ಅವಕಾಶ ಕಲ್ಪಿಸಿದೆ. 

* ಈ ಪ್ರಸ್ತಾವನೆಯು ಕರ್ನಾಟಕ ಭೂ ಸುಧಾರಣೆ ( ತಿದ್ದುಪಡಿ) ಅಧಿನಿಯಮ 1995ರ ಕಲಂ 109 (1ಎ) ಮತ್ತು ಕರ್ನಾಟಕ ಭೂ ಸುಧಾರಣೆ 
(ತಿದ್ದುಪಡಿ ) ನಿಯಮಗಳು, 1996ರ ನಿಯಮ 38 - ಬಿ ಮತ್ತು 38 - ಸಿ ರಲ್ಲಿನ ಷರತ್ತುಗಳನ್ನು ಪೂರೈಸಿದ್ದು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 
1961ರ ಕಲಂ 63, 79ಎ , 79ಬಿ ಮತ್ತು 80ಕ್ಕೆ ವಿನಾಯಿತಿ ನೀಡಿ ಜಿಲ್ಲಾಧಿಕಾರಿಯವರ ವರದಿಯ ಪ್ರಕಾರ ಮೆ : ಜೆ.ಕೆ. ಸಿಮೆಂಟ್ಸ್ ವರ್ಕ್ಸ್ , ಮುದ್ದಾಪುರ , 
ಬಾಗಲಕೋಟೆ ಜಿಲ್ಲೆ, ಇವರಿಗೆ ಮುಧೋಳ ತಾಲ್ಲೂಕಿನ ಮುದ್ದಾಪುರ , ಮೆಟ್‌ಗುಡ್ ಮತ್ತು ಹಲಕಿ ಗ್ರಾಮಗಳ ವಿವಿಧ ಸರ್ವೆ ನಂಬರ್‌ಗಳಲ್ಲಿ ಒಟ್ಟು 588 
ಎಕರೆ 32 ಗುಂಟೆ ಕೈಗಾರಿಕಾ ಉದ್ದೇಶಕ್ಕಾಗಿ ಅಂದರೆ ಸಿಮೆಂಟ್ ಉತ್ಪಾದನಾ ಘಟಕ ಸ್ಥಾಪಿಸುವ ಸಲುವಾಗಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 
1961ರ ಕಲಂ 109(1ಎ) ರಡಿ ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಂತೆ ಸರ್ಕಾರದ ಅನುಮತಿ ನೀಡಲಾಗಿದೆ: 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೦ , ೨೦೧೧ 

ಭಾಗ - ೬ 
1) ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 

ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ 
ನೀಡತಕ್ಕದ್ದು. 
ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್ ಬ್ಯಾಂಕ್ ಅಥವಾ ಸಹಕಾರಿ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ 
ಬ್ಯಾಂಕ್ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ , 1956ರ ಕಲಂ 3ರಲ್ಲಿ ಹೇಳಿರುವಂತೆ, ಶೇಕಡಾ 51 ಪೇಸ್ಟ್ ಆಫ್ ಷೇರು ಬಂಡವಾಳ 
ಹೊಂದಿದ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ 
ಸರ್ಕಾರದ ಸಂಘ/ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ 

ಸದರಿ ಜಮೀನನ್ನು ನಿಗದಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 
3) ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರಂತೆ ಮಂಜೂರು ಮಾಡಬೇಕಾದಂತಹ ಯಾವುದೇ ಸರ್ಕಾರಿ ಜಮೀನುಗಳು 

ಇದ್ದಲ್ಲಿ ಹೊರತುಪಡಿಸಲಾಗಿದೆ. 
ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ ಸಿ. ಡಿ. ಪಿ ./ ಒ . ಡಿ. ಪಿ . ವ್ಯಾಪ್ತಿಯೊಳಗೆ ಬಂದರೆ , ಅದರಂತೆ ಅನುಮತಿ ಪಡೆದು 

ಉಪಯೋಗಿಸತಕ್ಕದ್ದು. 
5) ಈ ಅನುಮತಿಯು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ, 1961ರ ಕಲಂ 109 ರನ್ವಯ ವಿನಾಯಿತಿ ಮಾತ್ರವಾಗಿರುತ್ತದೆ . ಬೇರೆ 

ಕಾನೂನುಗಳ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 
ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ, 

1964ರ ಕಲಂ 95ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು. 
7) ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತದ ಕಾನೂನುಗಳನ್ನು ಪಾಲಿಸತಕ್ಕದ್ದು . 

ಪ್ರಸ್ತಾಪಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ ಯೋಜನಾ ಇಲಾಖೆ/ 
ಅಭಿವೃದ್ಧಿ ಪ್ರಾಧಿಕಾರ/ ಸ್ಥಳೀಯ ಪ್ರಾಧಿಕಾರಗಳಿಂದ ಅನುಮೋದನೆ ಪಡೆಯತಕ್ಕದ್ದು. 
ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ ರದ್ದುಪಡಿಸಲಾಗುವುದು ಮತ್ತು 
ಪ್ರಸ್ತಾಪಿತ ಭೂಮಿಯನ್ನು ಋಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ . ಆರ್ . 471 

ಟಿ.ಎನ್. ನಾರಾಯಣಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ ( ಭೂ ಸುಧಾರಣೆ ) 
ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಕಾಯ್ದೆ ಕಲಂ 6(1) ರ ತಿದ್ದುಪಡಿ ಅಧಿಸೂಚನೆ 

ಕ್ರಮಾಂಕ : ಕಂಇ 46 ಭೂಸ್ವಾತು 2010 , ದಿನಾಂಕ:22ನೇ ಡಿಸೆಂಬರ್, 2010 
ಭೂಸ್ವಾಧೀನ ಕಾಯ್ದೆ ಕಲಂ 6(1)ರ ಪ್ರಕರಣದ ಮೇರೆಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 03 ಭೂಸ್ವಾತು 2008 
ದಿನಾಂಕ:25.07 . 2008ರಂತೆ ಸರ್ಕಾರದಿಂದ ಅನುಮೋದನೆಯಾಗಿದ್ದು, ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಭಾಗ -6ರ 
ಪುಟಸಂಖ್ಯೆ :1095 ಮತ್ತು 1096ರಲ್ಲಿ ದಿನಾಂಕ:02.10.2008ರಂದು ತುಮಕೂರು ಜಿಲ್ಲೆ, ಪಾವಗಡ ತಾಲ್ಲೂಕು, ವೈ .ಎನ್. ಹೊಸಕೋಟೆ ಹೋಬಳಿ, 
ರಂಗಸಮುದ್ರ ಬಳಿ ಇಂಗುಕೆರೆ ಉದ್ದೇಶಕ್ಕಾಗಿ ಭೂಸ್ವಾಧೀನಪಡಿಸಿಕೊಳ್ಳುವುದಕ್ಕಾಗಿ ಪ್ರಕಟಗೊಂಡಿರುತ್ತದೆ. ಇತ್ತೀಚೆಗೆ ಸ. ನಂ . 154 / , 174 ರಲ್ಲಿ ಖಾತೆದಾರರ 
ಹೆಸರು ಬದಲಾವಣೆಯಾಗಿರುವುದರಿಂದ ಕಲಂ 6(1) ರ ಅಧಿಸೂಚನೆಯನ್ನು ಈ ಕೆಳಕಂಡಂತೆ ತಿದ್ದುಪಡಿ ಮಾಡಲಾಗಿದೆ. 

ಅನುಸೂಚಿ 
ಜಿಲ್ಲೆ: ತುಮಕೂರು | ತಾಲ್ಲೂಕು: ಪಾವಗಡ 

ಹೋಬಳಿ: ವೈ . ಎನ್ . ಹೊಸಕೋಟೆ ಗ್ರಾಮ : ರಂಗಸಮುದ್ರ 
ಕಲಂ 6 (1) ರಂತೆ ಪ್ರಕಟವಾಗಿರುವುದು 

ಈ ತಿದ್ದುಪಡಿಯಾಗಬೇಕಾಗಿರುವುದು 
ಸ. ನಂ . ಖಾತೆದಾರರ ಹೆಸರು | ಅನುಭವದಾರರ ಹೆಸರು | ಕ್ಯ | ಸ. ನಂ . | ಖಾತೆದಾರರ ಹೆಸರು ಅನುಭವದಾರರ ಹೆಸರು 


8 ) 


ಆ 


೫ 
) 


8(d 


| 


- 


2 


+ 


1, 


154 / 


- 


154 / 


ರಾಮಪ್ಪ 


ರಾಮಪ್ಪ ಬಿನ್ 
ಹನುಮಪ್ಪ 


ಚಂದ್ರಗಿರಿನಾಯ್ಕ , ಯರಪ್ಪ ] ತಿಮ್ಮಕ್ಕ ಕೋಂ 
ಬಿನ್ ನರಸಪ್ಪ, ತಿಮ್ಮಕ್ಕ ಯರಪ್ಪ 
ಕೋಂ ಯರಪ್ಪ 
ಸರ್ಕಾರಿ ಖರಾಬು ರಾಮಕ್ಕ ಕೋಂ | 

ಹನುಮಕ್ಕ 


2 . 


174 


74 | ಸರ್ಕಾರಿ ಖರಾಬು ರಾಮಕ್ಕ ಕೋಂ 

ಹನುಮಪ್ಪ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಎಂ . ವೆಂಕಟೇಶಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಭೂಸ್ವಾಧೀನ- 2 ಮತ್ತು ಪುನರ್ವಸತಿ) 


ಪಿ .ಆರ್. 2 


